ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ಕಳೆದ 3 ವರ್ಷಗಳಿಂದ ತೋಟಗಾರಿಕಾ ಬೆಳೆಗಳ ಸ್ಥಿತಿಗತಿಗಳ ಬಗ್ಗೆ 
ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನಸಭೆಯಿಂದ ಚುನಾಯಿತರಾದವರು) :- 


235 (264) ಮಾನ್ಯ ಪೌರಾಡಳಿತ ಮತ್ತು ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) 2018-19, 2019-20 ಮತ್ತು 2020-21ನೇ ಸಾಲಿನ ಅತಿವೃಷ್ಠಿ ಮತ್ತು ಅನಾವೃಷ್ಣಿಯಿಂ೦ದ ರಾಜ್ಯದ 
ಎಷ್ಟು ಹೆಕ್ಟೆರ್‌ ಪ್ರದೇಶದಲ್ಲಿ ತೋಟಗಾರಿಕೆಯ ಬೆಳಗಳಾದ ಕಾಫಿ, ಟೀ ರಬ್ಬರ್‌, ಮಾವು, ಸಪೋಟ, ದ್ರಾಕ್ಷಿ 
ಮುಂತಾದ ಬೆಳೆಗಳು ನಾಶವಾಗಿವೆ; 


(ಆ) ಇದರಿಂದ ಉಂಟಾಗಿರುವ ನಷ್ಠ ಎಷ್ಟು ; ಈ ನಷ್ಟವನ್ನು ತುಂಬಿಕೊಡಲು ಸರ್ಕಾರ ಕೈಗೊಂಡಿರುವ 
ಶ್ರಮಗಳೇಮು:; 


(ಇ) ಸರ್ಕಾರದಿಂದ ಎಷ್ಟು ಪರಿಹಾರವನ್ನು ನೀಡಲಾಗಿದೆ ; (ಗ್ರಾಮ ಪಂಚಾಯಿತಿವಾರು ಮಾಹಿತಿ 
ನೀಡುವುದು) 


(ಈ) ಪರಿಹಾರ ನೀಡದಿರಲು ಕಾರಣವೇನು ? 


